ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ರಾಜ್ಯದ ಸರ್ಕಾರಿ ಪ್ರೌಢ ಶಾಲಾ ಹಿಂದಿ ಶಿಕ್ಷಕರ ವಿವರ ನೀಡುವುದು 
ಡಾ: ಚಂದ್ರಶೇಖರ್‌ ಬಿ. ಪಾಟೇಲ್‌ (ಪದವೀಧರರ ಕ್ಲೇತ್ರು:- 


626(734) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ರಾಜ್ಯದ ಸರ್ಕಾರಿ ಪೌಢ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದಿ ವಿಷಯ ಶಿಕ್ಷಕರುಗಳ ಸಂಖ್ಯೆ 
ಎಷ್ಟು; ಮತ್ತು ಅವರ ವಿದ್ಯಾರ್ಹತೆ ಏನು; 


(ಆ) ಸದರಿ ಹಿಂದಿ ಶಿಕ್ಷಕರು ಯಾವ ಯಾವ ವರ್ಷಗಳಲ್ಲಿ ಹಿಂದಿ ಬಿ.ಎಡ್‌. ಅನ್ನು ಮುಗಿಸಿಕೊಂಡು ನೇಮಕಾತಿ 
ಹೊಂದಿರುತ್ತಾರೆ ಮತ್ತು ಅವರು ಬಿ.ಎಡ್‌. ಪದವಿ ಪಾಸಾದ ವರ್ಷಗಳ ವಿವರದೊಂದಿಗೆ ಜಿಲ್ಲಾವಾರು ವಿವರ 
ನೀಡುವುದು ? 


